ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ರಾಜ್ಯದ ಸಾಮಾಜಿಕ ಅರಣ್ಯ ಪ್ರದೇಶದ ವಿಸ್ತೀರ್ಣ ಕುರಿತು 
ಶ್ರೀ ಹೆಚ್‌. ಎಂ. ರಮೇಶ್‌ಗೌಡ(ವಿಧಾನ ಸಭೆಯಿಂದ ಚುನಾಯಿತರಾದವರು) - 
55 (38) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿರುವ ಸಾಮಾಜಿಕ ಅರಣ್ಯ ಪ್ರದೇಶದ ವಿಸ್ತೀರ್ಣವೆಷ್ಟು; ಈ ಪ್ರದೇಶಗಳಲ್ಲಿ ಬೆಳೆಸಲು ಇರುವ ನರ್ಸರಿಗಳ ಸಂಖ್ಯೆ 
ಎಷ್ಟು; (ಜಿಲ್ಲಾವಾರು ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಸದರಿ ನರ್ಸರಿಗಳಲ್ಲಿ ರೈತರಿಗೆ ಸಸಿಗಳನ್ನು ನೀಡುವಲ್ಲಿ ಸರ್ಕಾರದ ಯೋಜನೆಗಳೇನು; (ವಿವರ ನೀಡುವುದು) 


(ಇ) ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಬೆಳೆಸಿರುವ ನೆಡು ತೋಪುಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ತಾಲ್ಲೂಕು ವಾರು ವಿವರ 
ನೀಡುವುದು) 


(ಈ) ಸಾಮಾಜಿಕ ಅರಣ್ಯ ನರ್ಸರಿಗಳಲ್ಲಿ 2019-20 ಹಾಗೂ 2020-21ರಲ್ಲಿ ಬೆಳೆಸಿದ ಸಸಿಗಳ ಸಂಖ್ಯೆ ಎಷ್ಟು; ಇವುಗಳಲ್ಲಿ 
ರೈತರಿಗೆ ವಿತರಿಸಿದ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ತಾಲ್ಲೂಕುವಾರು ವಿವರ ನೀಡುವುದು) 


(ಉ) ನರ್ಸರಿಗಳಲ್ಲಿ ಸಸಿ ಬೆಳಸಲು 2019-20 ಹಾಗೂ 2020-21ನೇ ಸಾಲಿನಲ್ಲಿ ನಿಗದಿಪಡಿಸಿದ ಅನುದಾನವೆಷ್ಟು; ಖರ್ಚಾದ 


ಮೊತ್ತವೆಷ್ಟು; ಬಾಕಿ ಉಳಿದ ಅನುದಾನವೆಷ್ಟು; ಹಾಗೂ ಬಾಕಿ ಉಳಿಯಲು ಕಾರಣಗಳೇನು? (ವಿವರ ನೀಡುವುದು) 


